ಕರ್ನಾಟಕ ವಿಧಾನ ಪರಿಷತ್ತು 
1 ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1356 - 
2 ಸದಸ್ಯರ ಹೆಸರು ಶ್ರೀ ಲಹರ್‌ ಸಿಂಗ್‌ ಸಿರೋಯಾ 


. (ವಿಧಾನ ಸಭೆಯಿಂದ 


. ಚುನಾಯಿತರಾದವರು) 
3 ಉತ್ತರಿಸುವ ದಿನಾಂಕ 23-09-2021 - 
4 ಉತ್ತರಿಸುವವರು ಮಾನ್ಯ ಮುಖ್ಯಮಂತ್ರಿಗಳು 

ಕ್ರಸಂ ಪ್‌ ಉತ್ತರ 

ಅ) ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಜಾಹೀರಾತು ಜಾಹೀರಾತು ನಿಯಮಗಳು, 2019 ಪ್ರಸ್ತುತ ಬಿಬಿಎಂಪಿ 
ನಿಯಮ 2019 ಜಾರಿಯಲ್ಲಿದೆಯೇ; | ವ್ಯಾಪಿಯಲ್ಲಿ ಜಾರಿಯಲ್ಲಿರುವುದಿಲ್ಲ. 

]ಆ) ಹಾಗಿದ್ದಲ್ಲಿ, ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಪ್ರಸ್ತುತ ಬಿಜಿವಿಂಪಿಯಲ್ಲಿ ದಿವಾಂಕ: 14-01-2020 ರಿಂದ 

: | ಹೋರ್ಡಿಂಗ್ಸ್‌ ಬ್ಯಾನರ್‌ ಅಳವಡಿಕೆಗೆ |.ಜಾರಿಯಲ್ಲಿರುವ “ಡBMP OUT DOOR SINAGE & PUBLIC 
ಅವಕಾಶ ಇದೆಯೇ; MESSAGING BYE-LAWS, 2018”ರ ಉಪವಿಧಿಗಳಲ್ಲಿ ಖಾಸೆಗಿ 

ಸ್ಪತ್ತುಗಳಲ್ಲಿ ಜಾಹೀರಾತು ಫಲಕಗಳನ್ನು ಅಳಪಡಿಸಿ ಬಾಣಿಜ್ಯ 
ಜಾಹೀರಾತುಗಳನ್ನು ಪ್ರದರ್ಶಿಸಲು ನಿಷೇಧಿಸಿದ್ದು, ಪಿಪಿಪಿ 
ಯೋಜನೆಗಳಿಗೆ, : ಅಂಗಡಿ ಮುಂಗಟ್ಟುಗಳು ಮತ್ತು ಇನ್ನಿತರೇ 
ಸಣ್ಣಪುಟ್ಟ ಕಾರ್ಯಗಳಿಗೆ ಸಂಬಂಧಿಸಿದ ಬ್ಯಾನರ್‌ ಅಳವಡಿಕೆಗೆ 
ಸಿಮೀತ ಅಳತೆಯಲ್ಲಿ, ಸಿಮೀತ ಅವಧಿಗೆ/ಸಿಮೀತೆ ಸಂಖ್ಯೆಯಲ್ಲಿ 
ಮಾತ್ರ ಜಾಹೀರಾತು ಪ್ರದರ್ಶನಕ್ಕೆ ಅನುಮತಿಸಲು ಮಾತ್ರ 
ಅವಕಾಶವಿರುತ್ತದೆ. : 

ಇ) |ಪ್ರಸುತ ಜಾರಿಯಲ್ಲಿರುವ ಬಿಬಿಎಂಪಿ ಜಾಹೀರಾತು ನಿಯಮಗಳು, 2019ನ್ನು 
ನಿಯಮವನ್ನು ರದ್ದುಪಡಿಸುವ ಸರ್ಕಾರದ ಅಧಿಸೂಚನೆ ಸಂಖ್ಯೆ ನಅಇ 439 ಎಂಎನ್‌ ಯು 
ಪ್ರಸ್ತಾಪ ಸರ್ಕಾರದ ಮುಂದಿದೆಯೇ? |2018 (ಭಾಗ-2), ದಿನಾಂಕ: 26-07-2021 ರಂದು 

ಅಧಿಸೂಚನೆ ಹೊರಡಿಸಿದ್ದು, ತದನಂತರ ಬಿಬಿಎಂಪಿ 
ಜಾಹೀರಾತು" ನಿಯಮಗಳು, 2019ನ್ನು ಮರು ಪರಿಶೀಲಿಸಿ. 
ದಿನಾಂಕ: 14-09-2021ರ ಅಧಿಸೂಚನೆಯಲ್ಲಿ ಹಿಂಪಡೆದು 
ಆದೇಶ ಹೊರಡಿಸಲಾಗಿರುತ್ತದೆ. ' 
\ 
ನಅಇ 323 ಎಂಎನ್‌ಯು 2021 ಸ್ನ p 
oo LT 
(ಬಸವರಾಜ ಬೊಮ್ಮ್‌ಯಿ) 
ಮ ಖ್ಯವ ೦ತ್ರಿ 


